104 


ಕಿರಿಯರಲ್ಲಿ ಒತ್ತಡ ನಿರ್ವಹಣೆ 


ಶರೋನ್‌ ಸಿಲ್ಲಿಯಾ 


'ನನ್ನನ್ನು ನನ್ನಷ್ಟಕ್ಕೇ ಬಟ್ಟು ಬಡಿ. ನೀವೇಕೆ ಅರ್ಥ ಮಾಡಿ- 
ಕೊಳ್ಳುವುದಿಲ್ಲ? ನಿಮಗೆ ನನ್ನು ಬಗ್ದೆ ಕಾಳಜಯೇ ಇಲ್ಲ!' 


12 ವರ್ಷದ ತಮ್ಯ ಮಗುವಿನಿಂದ ಇಂಥ ಕರುಚಾಟದ ಮಾತು ಕೇಆ 
ಆಶ್ಚರ್ಯಗೊಂಡ ಪೋಷಕರ ಮನಸ್ಸಿನಲ್ಲ ಮೂಡುವ ಆಲೋಚನೆ- 
ಯೆಂದರೆ, "ಇಂಥ ಸಂಕಷ್ಟ ಸಮಯದಲ್ಲೂ ಮಗುವಿಗೆ ಎಲ್ಲವನ್ನೂ 
ಪೂರೈಸಲು ನಾವು ಕಠಿಣ ಶ್ರಮ ಪಡುತ್ತಿದ್ದೇವೆ!. ಆತನಿಗೆ ತುಂಬ 
ಅಗತ್ಯವಿರುವಾಗ ಅವನ ಜೊತೆಗಿದ್ದೇವೆ. ಆದರೆ, ಅದ್ಯಾವುದೂ 
ಅವನಿಗೆ ತೃಪ್ತಿಯ ಭಾವವನ್ನು ತಂದಿಲ್ಲ. ಆತ ನಿರಂತರವಾಗಿ 
ತನ್ನೊಂದಿಗೆ ಹಾಗು ನಮ್ಮೊಡನೆ ಕಿರಿಕಿರಿಣಗೊಂಡಿರುತ್ತಾನೆ ಮತ್ತು 
ರೇಗುತ್ತಿರುತ್ತಾನೆ'. ಇದು ಅಥವಾ ಇಂಥದ್ದೇ ಅನುಭವಗಳು ಸಣ್ಣ 
ವಯಸ್ಸಿನ ಅದರಲ್ಲೂ ಹದಿಹರೆಯದ ಮಕ್ನಕಳ ಪೋಷಕರಿಗೆ 
ಆಗಿರುತ್ತದೆ. ಏಕೆಂದರೆ, ಈ ಕಾದಾಟ ಮಕ್ಕಳು ಹಾಗು ಪೋಷಕರು 
ಇಬ್ಬರಿಗೂ ವಾಸ್ತವವಾಗಿರುವಂಥದ್ದು. ಕೆಲಸದ ಹೊಸ ನಿಯಮಗಳು 
ಮತ್ತು ಹೊಸ ಕೌಟುಂಬಕ ತೊಡಗಿಸಿಕೊಳ್ಳುವಿಕೆಯನ್ನು 


ಒಳಗೊಂಡ ಹೊಸ ಸಹಜತೆ (New Normal) ಇಂದು 
ನಮ್ಮೆದುರಿದ್ದು, ದಿನನಿತ್ಯದ ಬದುಕಿನ ಒತ್ತಡಗಳನ್ನು ನಿರ್ವಹಿಸಲು 
ಹೊಸತಾದ ಕಾಂರ್ಯಕೌಶಲಗಳನ್ನು ನಮಗೆ ಪರಿಚಯುಸಿದೆ. 
ಕೋವಿಡ್‌-19 ಯುವ ಜನರ ಮೇಲೆ ನಾನಾ ರೀತಿಗಳಲ್ಲ ಪರಿಣಾಮ 
ಜೀರಿದ್ದು. ಅವುಗಳ ಮಾನಸಿಕ-ಸಾಮಾಜಕ ಆರೋಗ್ಯವೂ 
ಒಂದಾಗಿದೆ. ಈ ಪಿಡುಗು ತಡೆಯಲಸಾಧ್ಯವಾದ ಅಸಹಾಯಕ 
ಭಾವವನ್ನು ಸೃಷ್ಟಿಸಿದ್ದು. ಮನೆಗಳಲ್ಲ ಈ ಪರಿಸ್ಥಿತಿಯನ್ನು 
ಗಮನಿಸಬಹುದಾಗಿದೆ. 


ದಿನಚರಿಯಲ್ಲ ತೀವ್ರ ಬದಲಾವಣೆ: 


ಮಗುವೊಂದು ಪ್ರತಿದಿನ ಬಹುತೇಕ ನಿರ್ದಿಷ್ಟ ದಿನಚರಿಗೆ ಅನು- 
ಗುಣವಾಗಿ ನಡೆದುಕೊಳ್ಳುತ್ತದೆ. ಆ ದಿನಚರಿಯು ಆತನನ್ನು ಆ ದಿನಕ್ಕೆ 
ಸಿದ್ಧದೊಳಸುತ್ತದೆ, ಆತನಿಂದ ಏನು ನಿರೀಕ್ಷಿಸಲಾಗಿದೆ ಎನ್ನುವುದನ್ನು 
ನಿಗದಿಗೊಳಸುತ್ತದೆ ಮತ್ತು ಸಾಮಾಜೀಕರಣಕ್ಕೆ ಆತನನ್ನು 
ಸಿದ್ದಗೊಳಸುತ್ತದೆ. ಪಿಡುಗಿನ ಅವಧಿಯಲ್ಲ ಈ ದಿನಚರಿಯ ಹೆಚ್ಚಿನ 
ಭಾಗ ಹೊಡೆತಕ್ಕೆ ಸಿಲುಕಿದ್ದು, ಮಗುವಿನ್ತ ಗೊಂದಲದ 
ಭಾವನೆಯನ್ನು ಸೃಷ್ಟಿಸಿದೆ. ಬೇರೆಬೇರೆ ವಯಸ್ಸಿನ ಗುಂಪುಗಳ ಮೇಲೆ 
ಬೇರೆಯದೇ ರೀತಿಯ ಭಾವನಾತೃಕ ಹೊರೆ ಹೇರಿದೆ. ಪೋಷಕರು 
ಹಾಗು ಕುಟುಂಬದ ಇತರರು ದಿನವಿಡೀ ಮನೆಯಲ್ಲೇ ಇದ್ದಾರೆ ಮತ್ತು 
ಶಾಲೆ ಮುಚ್ಚಿದೆ ಎನ್ನುವುದನ್ನು ಹೊರತುಪಡಿಸಿದರೆ, ಹೆಚ್ಚು 
ಬದಲಾವಣಿ ಆಗಿದೆ ಎಂದು ಸಣ್ಣ ಮಕ್ಕಳಗೆ ಗೊತ್ತಾಗದೇ 
ಹೋಗಬಹುದು. ಮಕ್ಕಳು ಮನೆಯಲ್ಲ ಪೋಷಕರೊಂದಿಗೆ ಹೆಚ್ಚು 
ಕಾಲ ಕಳೆಯಲು ಇಷ್ಟಪಡುವುದರಿಂದ ಇದು ಸ್ವಾಗತಾರ್ಹ 
ಬದಲಾವಣೆ ಎಂದು ಮಕ್ಕಳಗೆ ಅನ್ನಿಸಬಹುದು. ಆದರೆ, 
ಸಮವಯಸ್ಥರೊಂದಿಗೆ ಕಾಲ ಕಳೆಯುವುದನ್ನು ಇಷ್ಟಪಡುವ 
ಹದಿಹರೆಯದ ಮಕಳ ಬದುಕು ತಲೆಕೆಳಗಾಗಿ ಜಟ್ಲಿದೆ ಎನ್ನಬಹುದು. 
ಗಮನಿಸಬೇಕಾದ ಅಂಶವೆಂದರೆ, ಕೋವಿಡ್‌-19೨ ನಾನಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಸಾಮಾಜಕ ಆರ್ಥಿಕ ಗುಂಪುಗಳ ಮಕ್ಷಳ ಮೇಲೆ ವಿಭಿನ್ನ ಪರಿಣಾಮ 
ಬೀರಿದೆ. ಈ ಗುಂಪುಗಳು ಇದ್ದ ಭೌಗೋಳಕ ಸ್ಥಳಕ್ಕೆ ಕೂಡ ಅದು 
ಉಂಟುಮಾಡಿದ ಪರಿಣಾಮದಲ್ಲ ಒಂದು ಪಾತ್ರ ಇದೆ. ಆದರೆ, 
ಭಾರತದಲ್ಲ ಶಾಲೆಗೆ ಹೋಗುವ ಮಕಳ ಮೇಲೆ, ಅವರ 
ಕುಟುಂಬಗಳು ಹಾಗು ಅವರ ಶಿಕ್ಷಕರ ಮೇಲೆ ಈ ಸಾಂಕ್ರಾಮಿಕವು 
ಜರಿದ ಪರಿಣಾಮವೇನು ಎನ್ನುವುದನ್ನು ತಿಆಯುವುದು ನಮ್ಮ 
ಗುರಿಯಾಗಿದೆ. ಈ ಎಡೆಯಲ್ಪ್ಲರುವ ಭಾವನಾತ್ಮಕ ಸವಾಲುಗಳು 
ವಿಶಾಲವಾದವು. ಈ ಸವಾಲುಗಳು, ಮಕ್ಷಳ ಅಗತ್ಯಗಳು ಹಾಗು 
ಅವರನ್ನು ಬೆಂಬಅಸಲು ನಾವು ಏನು ಮಾಡಬೇಕು ಎನ್ನುವ ಬಗ್ಗೆ 
ಗಹನವಾಗಿ ಪರಿಶೀಅಸೋಣ. 


ಕೋವಿಡ್‌-19 ಬಗ್ಗೆ ಚರ್ಚೆ 


ಕೋವಿಡ್‌-19ರ ಕುರಿತ ಸುದ್ದಿಗಳು ಹೆಚ್ಚನ ಜನರಲ್ಲ ಆತಂಕಕ್ಕೆ 
ಕಾರಣವಾಗಿದ್ದು, ಅದರಲ್ಲೂ ಮಕ್ನಳು ವಿಷಯದ ಮಹತ್ವ 
ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ದರೂ, ತಮ್ಮ ಕುಟುಂಬದ 
ಸದಸ್ಯರನ್ನು ಕಳೆದುಕೊಳ್ಳುತ್ತೇವೆಂಬ ಭಯದಲ್ಲದ್ದಾರೆ. ಜೊತೆಗೆ. 
ಸುಳ್ಳು ಮಾಹಿತಿಗಳು ಯಥೇಚ್ಛವಾಗಿ ಹರಿದಾಡುತ್ತಿರುವುದರಿಂದ, 
ಮಕ್ಕಳು ಅನಗತ್ಯವಾಗಿ ತೊಂದರೆಗೆ ಸಿಲುಕುತ್ತಾರೆ. ಮಕ್ಕಳು 
ಸಮವಯಸ್ಥರ ಜೊತೆ ಬೆರೆತಾಗ ವಿಶ್ವಾಸಾರ್ಹವಲ್ಲದ 
ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವುದು ಭೀತಿಯನ್ನು 
ಇನ್ನಷ್ಟು ಹೆಚ್ಚಿಸುತ್ತದೆ. 


ನೀವೇನು ಮಾಡಬಹುದು?: 


ಪ್ರಸ್ತುತ ಸನ್ನಿವೇಶವನ್ನು ಮನೆಯಲ್ಲ ನಿವಾರಣಾತ್ಮಕ ನಿಲುವಿನಿಂದ 
ಎದುರಿಸಬೇಕು. ಕೊವಿಡ್‌-1೨ ಸೋಂಕನ ಬಗ್ಗೆ ಇರುವಂತಹ 
ಕಳವಳವನ್ನು ಮಕ್ಕಳಗೆ ಪೋಷಕರು ಸರಳವಾದ ಪದಗಳಲ್ಲ 
ತಿಆಸಿಕೊಡಬೇಕಾದದ್ದು ಮುಖ್ಯ. ಮಗುವಿಗೆ ಅನಗತ್ಯವಾಗಿ 
ಸುಸ್ತಾಗುವಷ್ಟ್ಣು ಮಾಹಿತಿ ಕೊಡುವುದನ್ನು ತಪ್ಪಿಸಬೇಕು. 
ಮಾಧ್ಯಮಗಳು ಪ್ರಸ್ತುತಪಡಿಸುವಂತಹ. ಮಕ್ಕಳನ್ನು ಎದೆ- 
ಗುಂದಿಸಬಲ್ಲ ಸುದ್ದಿಗಳ ಅವಧಿ ಹಾಗು ತೀವ್ರತೆಯನ್ನು ಕಡಿಮೆ 
ಮಾಡಿ ಮತ್ತು ನಂಜಕೆಗೆ ಅರ್ಹವಾದ ಜಾಲತಾಣಗಳ೦ದ ವೈರಸ್‌ 
ಕುರಿತು ಹಾಗು ಜಗತ್ತಿನ ಮೇಲೆ ಅದು ಉಂಟುಮಾಡುತ್ತಿರುವ 
ಪರಿಣಾಮದ ಕುರಿತು ಅರ್ಥ ಮಾಡಿಕೊಳ್ಳಲು ನೆರವಾಗಿ. 
ಅವರೊಂದಿಗೆ ಮಾತನಾಡಲು ಸಿದ್ದವಾಗಿರುವುದು ಹಾಗು 
ಸನ್ನದ್ದರಾಗಿರುವುದರಿಂದ, ಆಧಾರರಹಿತ ಆಲೋಚನೆಗಳ೦ಂದ 
ಅವರು ಬಡುಗಡೆ ಪಡೆಯುತ್ತಾರೆ. 


ಶಾಲೆಗಳು ಕೋವಿಡ್‌-19ಕ್ಷೆ ಸಂಬಂಧಿಸಿದ ವಯೋಮಾನಕ್ಕೆ 
ಸೂಕ್ತವಾದ ವಿವರಣಿಯನ್ನು ನೀಡಿದಲ್ಲ. ಮಕ್ನಳಗೆ ವಿಶ್ವಾಸಾರ್ಹ 
ಮಾಹಿತಿಯು ಲಭಸುತ್ತದೆ. ಪಿಡುಗಿನ ಸಮಯದಲ್ಪ್ಲ ತೆಗೆದು- 
ಕೊಳ್ಳಬೇಕಾದ ಸುರಕ್ಷಾ ಕ್ರಮಗಳನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳ- 
ಬಹುದು ಮತ್ತು ಚರ್ಚಿಸಬಹುದು. ಇದರಿಂದ ಅವರು ತಮ್ಮ ಪಾಲನ 


ಕೆಲಸ ನಿರ್ವಹಿಸಬಹುದು ಮತ್ತು ಪರಿಸ್ಥಿತಿ ನಿಯಂತ್ರಣದಲ್ಲದೆ 
ಎನ್ನುವ ಭಾವವನ್ನು ಬೆಳೆಸಿಕೊಳ್ಳಬಹುದು. 


ಕೇಆಸಿಕೊಳ್ಳಬಲೇಕಾದ ಅಗತ್ಯ: 


ಪೋಷಕರು ದಿನನಿತ್ಯದ ಕೆಲಸದಲ್ಲ ಅಂದರೆ, ಮನೆಕೆಲಸ ಹಾಗು 
ವೃತ್ತಿಗೆ ಸಂಬಂಧಿಸಿದ ಕೆಲಸಗಕಲ್ಲ ಸಂಪೂರ್ಣವಾಗಿ ತೊಡಗಿಸಿ- 
ಕೊಂಡಿರುವುದರಿಂದ, ಅವರಿಗೆ ಹೆಚ್ಚು ಅಡುವು ಇರುವುದಿಲ್ಲ. ಇಡೀ 
ಕುಟುಂಬ ಮನೆಯಲ್ಲ ಇರುವುದರಿಂದ, ಸಮಯ ಉಳಯುವ 
ಬದಲು ಸಮಯದ ಕೊರತೆ ಉಂಬಾಗುತ್ತದೆ. ಪ್ರತಿಯೊಬ್ಬರಿಗೂ 
ಕೆಲಸದ ಹೊರೆ ಇರುವುದು ಇದಕ್ಕೆ ಕಾರಣ. ಪರಸ್ಪರ ಬೆರೆಯಲು 
ಕುಟುಂ೦ಬಸ್ಥರಲ್ಲ ಬಹಳ ಕಡಿಮೆ ಸಮಯ ಇರುತ್ತದೆ. 
ಕುಟು೦ಂಬದಲ್ಲನ ಇಂಥ ಪರಿಸ್ಥಿ ತಿಂದಾಗಿ, ತಮ್ಮ ದಿನನಿತ್ಯದ 
ಅನುಭವದಂಥ ಸರಳ ಸಂಗತಿಗಳನ್ನು ಹಂಚಿಕೊಳ್ಳಲು ಕೂಡ 
ಮನೆಯಲ್ತ ಮಕ್ಷಳಗೆ ಅವಕಾಶ ಸಿಗುವುದಿಲ್ಲ. 


ಆನ್‌ಲೈನ್‌ ಶಿಕ್ಷಣ ಹೆಚ್ಚಾದಂತೆ. ಮಕ್ಕಳು ಯಾಂತ್ರಿಕವಾಗಿ 
ತರಗತಿಗಳ ಸರಣಿಗೆ ಸಿಲುಕಿಕೊಂಡರು ಮತ್ತು ಇದು ಯಾವುದೇ 
ರೀತಿಯ ಚರ್ಚೆಗೆ ಅವಕಾಶ ನೀಡುತ್ತಿರಅಲ್ಲ. ಆನ್‌ಲೈನ್‌ 
ತರಗತಿಗಳ ಸಮಯದಲ್ಲ ಮಾತುಕತೆಯಿಂದ ತಪ್ಪಿಸಿಕೊಳ್ಳುವ 
ಪ್ರವೃತ್ತಿ ಮಕ್ನಕಲ್ಲ ಹೆಚ್ಚಕಗೊಂಡಿದ್ದು ಕಂಡುಬಂದಿತು. ಇತ್ತೀಚೆಗೆ 
ಮಗುವೊಂದು ನನ್ನಲ್ಲ ಹೇಳತು:, "ಶಿಕ್ಷಕರಿಗೆ ಸಾಕಷ್ಟು 
ಕೆಲಸಗಳರುತ್ತವೆ. ಪ್ರಶ್ನೆಗಳನ್ನು ಕೇಆ ತರಗತಿಗೆ ಭಂಗ ತರುವ 
ಬದಲು ಆನಂತರ ಕೇಆ ಉತ್ತರ ಪಡೆದುಕೊಳ್ಳಬಹುದು ಎಂದು 
ಪ್ರಶ್ನೆಗಳನ್ನು ನನ್ನಲ್ಲಯೇ ಉಳಸಿಕೊಂಡಿರುತ್ತೇನೆ,' ಆದರೆ. ಆ 
ಆಮೇಲೆ ಸ ನುಡ ಬರುವುದೇ ಇಲ್ಲ. 


ನೀವೇನು ಮಾಡಬಹುದು?: 


ಕುಟುಂಬಗಳು ಚರ್ಚೆ ಮತ್ತು ಮರುಭರವಸೆ ತುಂಬಲು ಸಮಯ 
ತೆಗೆದಿರಿಸಬೇಕಾದ ಅಗತ್ಯವಿದೆ. ಪಿಡುಗಿನ ಸಮಯದಲ್ಲ ವೃತ್ತಿ 
ಜಗತ್ತಿನ ಬೇಡಿಕೆ ಹೆಚ್ಚು ಇರುವುದರಿಂದ, ಕೈೈಯಲ್ಲನ ಕೆಲಸ 
ಮುಗಿಯುವುದೇ ಇಲ್ಲ. ಆದರೆ, ಮಕ್ಷಳ ಅತಿ ದೊಡ್ಡ ಬೆಂಬಲ ವ್ಯವಸ್ಥೆ 
ಎಂದರೆ ತಮ್ಮ ಕುಟುಂಬ ಮತ್ತು ಇಂಥ ಪರಿಸ್ಥಿತಿಯಲ್ಲ ಕುಟುಂಬಕ್ಕೆ 
ನೀಡುವ ಸಮಯವನ್ನು ಹೆಚ್ಚಿಸಬೇಕು. ಶಿಕ್ಷಕರು ತರಗತಿಗಳ 
ಆರಂಭದಲ್ಲ ಐದು ನಿಮಿಷ ಕಾಲವನ್ನು ಹಂಚಿಕೊಳ್ಳಲು ನೀಡಿದಲ್ಲಿ. 
ತರಗತಿಯಲ್ಲ ಒಟ್ಟುಗೂಡುವಿಕೆಯ ಭಾವನೆ ಹೆಚ್ಚುತ್ತದೆ. 


ಆನ್‌ಲೈನ್‌ ಶೋಷಣೆ ಬದೆ ಎಚರ: 
೧ wu 


ಶಾಲೆಗಳನ್ನು ಮುಚ್ಚಿರುವುದರಿಂದ ಉಂಟಾದ ಸಾಮಾಜಕ 


ಶೂನ್ಯವನ್ನು ತುಂಜಕೊಳ್ಳಲು ಮಕ್ಕಳು ಇತರರನ್ನು, ಕೆಲವೊಮ್ಮೆ 


ಅಪರಿಚಿತರನ್ನು ಆಶ್ರಯಿಸುವ ಸಾಧ್ಯತೆ ಇದೆ. ಬೇರೆ ಆಯ್ದೆ ಇಲ್ಲದೆ 
ಮನೆಯೊಳಗೇ ಇರಬೇಕಾದ್ದರಿಂದ. ಮಕ್ಷಳು ಅಶಾಂತಿಗೆ 
ಸಿಲುಕುತ್ತಾರೆ. ಶಾಲೆಗಳು ಮುಚ್ಚಿರುವುದರಿಂದ, ಅವರ ಬದುಕಿಗೆ 
ಶಾಲೆ ಒದಗಿಸುವ ಚೌಕಟ್ಟು ಇಲ್ಲದಂತೆ ಆಗುತ್ತದೆ. ಶಾಲೆಯ 
ವಾತಾವರಣದಿಂದ ಲಭ್ಯವಾಗುವ ಪ್ರೇರೇಪಣಿಯ ಕೊರತೆಯು 
ಅವರ ನಿಯಮಿತ ಸಾಮಾಜಕ ಮುಖಾಮುಖಣ ಮೇಲೆ ಇನ್ನಷ್ಟು 
ಪರಿಣಾಮ ಚೀರುತ್ತದೆ. 


ಇವೆಲ್ಲವೂ ಮಕ್ಷಳ ಮಾನಸಿಕ ಸ್ಪಾಪ್ಟ್ಯದ ಮೇಲೆ ನೇರ ಪರಿಣಾಮ 
ಜೀರುತ್ತವೆ. ಮಕ್ಕಳ ಸಂವಹನ ಮತ್ತು ಸಾಮಾಜಕ ಮುಖಾ- 


ಮುಖಯ ಮಾಧ್ಯಮವು ಡಿಜಟಲ್‌ ಆಗಿ ಬದಲಾಗಿದೆ. ಅವರ ಶಿಕ್ಷಣ 
ಮತ್ತು ಸಾಮಾಜೀಕರಣದ ಗಮನಾರ್ಹ ಪಾಲು ಆನ್‌ಲೈನ್‌ನಲ್ಲಿ 


ಆಗಿರುವುದರಿಂದ, ಸೈಬರ್‌ ಜಗತ್ತಿನ ಹಲವು ಅಪಾಯಗಳಗೆ 
ಮಕ್ಷಳು ತೆರೆದುಕೊಂಡಿದ್ದಾರೆ. ಇಂದು ಪ್ರತಿಯೊಂದು ಶೈಕ್ಷಣಿಕ 
ವಹಿವಾಟು ಪರದೆಯಲ್ಪ ನಡೆಯುವುದರಿಂದ, ಮಕ್ಕಳು 


ನಿರ್ವಾಹವಿಲ್ಲದೆ. ಅದರ ಬಹು ವಿಧದ ಚಿತ್ತ ಚಾಂಚಲ್ಯದೊಂದಿಗೆ 
ಹೆಚ್ಚು ಕಾಲ ಪರದೆ ಮುಂದೆ ಕಳೆಯುತ್ತಾರೆ. 


ನೀವೇನು ಮಾಡಬಹುದು? 


ಇದು ಕಷ್ಟ ಎನಿಸಿದರೂ. ಮಕ್ಷಳು ಮನೆಯಲ್ಲ ಪರದೆ ಎದುರು 
ಕಲೆಯುವ ಸಮಯವನ್ನು ಕಡಿಮೆಗೊಳಸಲು ಕ್ರಿಯಾಶೀಲ 
ಅವಕಾಶಗಳನ್ನು ಸೃಷ್ಟಿಸಬೇಕು. ಮಕ್ಷಳ ಕ್ರಿಯಾಶೀಲತೆಯನ್ನು 
ಹೆಚ್ಚಿಸುವ ನ ಅವರನ್ನು ರಚನಾತ್ಯಕವಾಗಿ ES 
ಅವಕಾಶಗಳು ಅವಶ್ಯ. ಕೆಲವು" SS SRN ಕಲೆಗೊಂದು 
ತಾಣ, ಹಿದುವ ತಾಣ ಹಾಗು ಸಂಗೀತಕ್ಕೊಂದು ಸ್ಥಳ (ಮಕ್ಷಳು 
ಮನೆಯಲ್ಲ ಸಂಗೀತ ಕೇಳಲು ಇಲ್ಲವೇ ವಾದ್ಯವೊಂದನ್ನು 
ಮಡಿಸಲು ಮೀಸಲಾದ ಸ್ಥಳ). ಪರಿಗಣಿಸಬೇಕಾದ ಇನ್ನೊಂದು 
ಅಂಶವೆಂದರೆ, ಅಂತರ್ಜಾಲ ಬಳಕೆಗೆ ಸುರಕ್ಷಿತ ನಿಯಮಗಳನ್ನು 
ರೂಪಿಸಬೇಕು. ಶಿಕ್ಷಕರು ಕೂಡ ಸೈಬರ್‌ ಸುರಕ್ಷತೆ ನಿಯಮಗಳ ಬಗ್ದೆ 
ಒತ್ತಿ ಹೇಳಬೇಕಿದ್ದು, ಯಾವುದೇ ಆನ್‌ಲೈನ್‌ ಮುಖಾಮುಖಯ ಬಧ್ಣೆ 
ಜಾಗ್ಯೃತಿ ಅಗತ್ಯವೆಂದು ಸಷ್ಟಪಡಿಸಬೇಕು. ಕೆಲವು ಸರಳ ಸುರಕ್ಷಾ 
ನಿಯಮಗಕೆಂದರೆ, 


* ಅಪರಿಚತರು ಮತ್ತು ನೀವು ಯಾರ ಜೊತೆಗೆ ನಿರಾಳ- 
ವಾಗಿಲ್ಲವೋ. ಅಂಥವರ ಆಹ್ವಾನವನ್ನು ್ಸಿ ಕ್ತೀಕರಿಸ ಸಬೇಡಿ. 

# ನಿಮ್ಯ ಪಾಸ್‌ ವರ್ಡ್‌ಗಳನು  ಸುರಕ್ಷಿತವಾಗಿಟ್ಟುಕೊಳ್ಳಿ 

* ಶಾಲೆಯ ಅನಿವಾರ್ಯ ಶೈಕ್ಷಣಿಕ ಉದ್ದೇಶವನ್ನು ಹೊರತು- 
ಪಡಿಸಿ. ಬೇರೆ ಯಾವುದೇ ಉದ್ದೇಶಕ್ಕೂ ವೆಬ್‌ಕ್ಯಾಮೆರಾ 
ಬಳಸಬೇಡಿ. 

# ವೈಯಕ್ತಿಕ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಬೇಡಿ. 


ಹೆಚ್ಚು ಅಪಾಯದಲ್ಲರುವ ಮಕ್ಕಳನ್ನು ನೋಡಿಕೊಳ್ಳುವುದು: 


ಪಿಡುಗಿನ ಹೊತ್ತಿನಲ್ಲ ಬೇರೆ ಮಕ್ಕಳಗೆ ಹೋಟಸಿದರೆ, ಮಾನಸಿಕ 
ಆರೋಗ್ಯ ಸಮಸ್ಯೆ ಇರುವ ಹಾಗು ಕಲಕೆ ಸಮಸ್ಯೆ ಇರುವ ಮಕ್ಷಳು 
ಹೆಚ್ಚು ಸವಾಲುಗಳನ್ನು ಎದುರಿಸುತ್ತಾರೆ. ದಿನಚರಿಯೊಂದು ಇಲ್ಲದೆ 
ಇರುವುದರಿಂದ, ಅಸಹಾಯಕತೆಯಿಂದ ಆಶಾಭಂಗ ಆಗಬಹುದು. 
ಅವರ ಸಮಸ್ಯೆಯ ಮುನ್ನೂಚನೆಗಳು ಮರುಕಳಸುವ 
ಸಾಧ್ಯತೆಯೂ ಇರುವುದರಿಂದ ಸುಭದ್ರವಾದ ಲಂಗರು ಕಳೆದು- 
ಕೊಂಡಂತೆ ಅನ್ನಿಸಬಹುದು: ರಚನಾತ್ಕಕ ಶೈಕ್ಷಣಿಕ ವಾತಾವರಣ 
ಅವರ ಕಲಕೆಯ ತಿರುಳು ಆಗಿರುತ್ತದೆ. ಅದನ್ನು ಕದಡಿದಾಗ. 
ಅಪಾಯದ ಗಂಟಿ ಬಾರಿಸಲಾರಂಭಸಿ, ಅವರು ಯಾತನೆ- 
ಗೀಡಾಗುತ್ತಾರೆ. 


ನೀವೇನು ಮಾಡಬಹುದು?: 
ಇಂಥ ಸಮಯದಲ್ಲ ಅನ್ಯೋನ್ಯತೆಯನ್ನು ಕಾಯ್ದುಕೊಳ್ಳಲು ಹೆಚ್ಚು 
ಸಂಕಷ್ಟದಲ್ಲರುವ ಮಕ್ಷಳಗೆ ವಿಶೇಷ ಸೇವೆಗಳನ್ನು ಮುಂದುವರಿಸ- 


ಬೇಕು. ಇದಕ್ಕೆ ಈಗಾಗಲೇ ಮಕ್ಷಳ ಜೊತೆ ಕೆಲಸ ಮಾಡುತ್ತಿರುವ 
ವಿಶೇಷ ಶಿಕ್ಷಕರನ್ನು ಬಳಸಿಕೊಳ್ಳಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


105 


106 


ಅನಿಶ್ಲಿತತೆಯಿಂದ ಉಂಬಲಾದ ತಲ್ಲಣವನ್ನು ಕಡಿಮೆಗೊಳಸಲು 
ಪೋಷಕರು ಮನೆಯಲ್ಲ ವೇಳಾಪಟ್ಟಯೊಂದನ್ನು ಅಳಪವಡಿಸಿ- 
ಕೊಳ್ಳಬೇಕು. ವಿದ್ಯಾರ್ಥಿಗಳಗೆ ವಿಶೇಷ ಶಿಕ್ಷಣ ಸೇವೆಗಳನ್ನು 
ಒದಗಿಸುತ್ತಿರುವ ಶಾಲೆಗಳು ಮಕ್ಕಳೊಟ್ಟಗೆ ಇನ್ನಷ್ಟು ಕಾಲ ಕಳೆದು, 
ಬೋಧನೆಯನ್ನು ವರ್ಧಿಸಬೇಕು. ಈ ಶಾಲೆಗಳು ಮಕ್ಷಳಗೆ ಶೈಕ್ಷಣಿಕ 
ಮಾತ್ರವಲ್ಲದೆ, ಭಾವನಾತ್ಮಕ ಬೆಂಬಲವನ್ನು ನೀಡಬೇಕು. 


ಮನೆಯಲ್ಲ ದುರ್ಬಳಕೆ ಹಾಗು ಶೋಷಣೆ: 


ಇಜಿಥ ಸಮಯದಲ್ಲ ಮನೆಗಳನ್ನು ಸುತ್ತುವರಿದ ಪದವೆಂದರೆ, 
ನಿತ್ರಾಣ. ಪೋಷಕರು ಹೆಚ್ಚು ಕೆಲಸ ಮಾಡುತ್ತಾರೆ, ತಮ್ಮ ಕೆಲಸ ಎಲ್ಲ 
ಹೋಗುತ್ತದೋ ಎಂದು ಆತಂಕಿತರಾಗಿರುತ್ತಾರೆ ಹಾಗು 
ಮನೆಗೆಲಸಕ್ಕೆ ಸಮಯ ಹೊಂದಿಸಲು ಹೆಣಗಾಡುತ್ತಿರುತ್ತಾರೆ. ಇದಕ್ಕೆ 
ಜತೆಯಾಗಿ ಮಕ್ಷಳ ದುರ್ವರ್ತನೆಯನ್ನು ಸಹಿಸಖಬೇಕಾಗಿ ಬರುವುದು 
ಇನ್ನಷ್ಟು ಕಷ್ಟಕರವಾಗಟಲದೆ. ಇನ್ನೊಂದೆಡೆ, ಈಗಾಗಲೇ 
ಒತ್ತಡದಲ್ಲರುವ ಪೋಷಕರ ಜೊತೆ ಕಾಲ ಕಳೆಯುವುದು ಮಕ್ಷಳಗೆ 
ಕೂಡ ಹಿತಕರ ಅನುಭವ ಆಗಿರುವುದಿಲ್ಲ. ಹಲವು ಮನೆಗಳಲ್ಲ ಇಂಥ 
ಒತ್ತಡದ ಜಸಿಯನ್ನು ಮಕ್ಕಳು ಅನುಭವಿಸುತ್ತಿರುತ್ತಾರೆ. 
ಸಿಡಿಮಿಡಿಗುಟ್ಟುತ್ತಿರುವ ಇಲ್ಲವೇ ಜಗಳವಾಡುತ್ತಿರುವ ಪೋಷಕರು 
ಇರುವ ಮನೆಯೊಂದನ್ನು ಸುತ್ತುವರಿದ ಒತ್ತಡವು ಮಕ್ಕಳ ಗಮನಕ್ಕೆ 
ಬಾರದೆ ಹೋಗುವುದಿಲ್ಲ. ಇಂಥ ಸೂಕ್ಷ್ಕೃತೆಗಳನ್ನು ಮಕ್ಷಳು 
ಗಮನಿಸುತ್ತಿರುತ್ತಾರೆ ಮತ್ತು ಇಂಥ ಘಟನೆಗಳು ಅವರ ಮೇಲೆ 
ಅಸೆಂತೋಷಕರ ಆಘಾತವನ್ನು ಜರುತ್ತವೆ. ಯುನಿಸೆಫ್‌ ಪ್ರಕಾರ, 
ಪಿಡುಗಿನ ವೇಳೆಯಲ್ಲ ಮಕ್ಕಳ ಸಹಾಯವಾಣಿಗೆ ಬಂದ ಕರೆಗಳ 
ಪ್ರಮಾಣ ಶೇ.5೦ರಷ್ಟು ಹೆಚ್ಚಕಗೊಂಡಿತು. ಮೂಲಭೂತ 
ಪೌಷ್ಟಿಕಾಂಶಕ್ಷೆ ಕೋರಿಕೆ ಮಾತ್ರವಲ್ಲದೆ. ದುರ್ಬಳಕೆ ಹಾಗು ಹಿಂಸೆಯ 
ವಾತಾವರಣದಿಂದ ತಮ್ಮನ್ನು ರಕ್ಷಿಸುವಂತೆ ಮಕ್ಕಳು ಕೋರಿದ್ದರು. 


ನೀವೇನು ಮಾಡಬಹುದು: 


ಮಗುವಿನ ದುರ್ವರ್ತನೆಗೆ ಸಂಬಂಧಿಸಿದಂತೆ ಗಮನವಿರಿಸಲು 
ಪೋಷಕರು ತಾವು ಶಾಂತರಾಗಿರುವ ಸಮಯ ಆಯ್ದುಕೊಳ್ಳಬೇಕು. 
ಏಕೆಂದರೆ, ಒತ್ತಡಕ್ಕೆ ಸಿಲುಕಿರುವ ಪೋಷಕರು ಒತ್ತಡದಲ್ಲರುವ 
ಮಗುವನ್ನು ಸರಿಪಡಿಸುವುದು ಸಾಧ್ಯವಿಲ್ಲದ ಕೆಲಸ. ಮನೆಯಲ್ಲ 
ತಾವು ಎದುರಿಸುತ್ತಿರುವ ಸಮಸ್ಯೆಯ ಪರಿಹಾರಕ್ಷೆ ಪೋಷಕರು 
ಶಾಲೆಗಳ ಮಾನಸಿಕ-ಸುಕ್ಷೇಮ ವಿಭಾಗದ ನೆರವು ಪಡೆದು- 
ಕೊಳ್ಳಬಹುದು. ಮನೆಯಲ್ಲ ದೈಹಿಕ ಹಾಗು ಲೈಂಗಿಕ ಹಿಂಸೆ 
ಹೆಚ್ಚುತ್ತಿದ್ದು, ಸಾಕಷ್ಟು ಮಕ್ಕಳು ದುರದೃಷ್ಟವಶಾತ್‌ ಪೀಡಕರ ಕೈಗೆ 
ಸಿಲುಕಿಕೊಂಡಿರುತ್ತಾರೆ ಹಾಗು ಪೋಷಕರು ಇಂಥ ಸೂಚನೆಗಳ ಬಣ್ಣೆ 
ಸದಾ ಜಾಗೃತರಾಗಿರಬೇಕು. ಶಿಕ್ಷಕರು ಮಕ್ಕಳಗೆ ಮಕ್ಕಳ 
ಸಹಾಯವಾಣಿ ಬಣ್ಗೆ ತಿಅಸಿಕೊಡಬೇಕು ಹಾಗು ಅದನ್ನು ಬಳಸಲು 
ಉತ್ತೇಜಸಬೇಕು. ತುರ್ತು ಪರಿಸ್ಥಿತಿಯಲ್ಲ ಪರಿಣತರ, ವೃತ್ತಿಪರರ 
ನೆರವು ಪಡೆಯಲು ಹಾಗು ಪ್ರತಿಕ್ರಿಯೆಗೆ ಸಹಾಯವಾಣಿಯನ್ನು 
ಬಳಸಲು ಉತ್ತೇಜಸಬೇಕು. 


ಭಾವನಾತ್ಮಕ ಬೆಂಬಲದ ಅಣತ್ಯ: 


ಮಕ್ಷಳು ಇಂಥ ಸಂದರ್ಭದಲ್ಲ ಎದುರಿಸುತ್ತಿರುವ ಬಐದಲಾವಣಿಗಳು 
ಅವರಿಗೆ ಭಾವನಾತ್ಮಕವಾಗಿ ತಡೆಯಲು ಅಸಾಧ್ಯವಾಗಿರಅವೆ ಹಾಗು 
ಅವರಲ್ಲ ದುಗುಡ, ಆತಂಕ, ಕೋಪ, ಅಭದ್ರತೆ. ಆಕ್ರಮಣಕಾರಿ 
ಪ್ರವೃತ್ತಿ. ಹತಾಶೆ, ಭಯ ಇಲ್ಲವೇ ಏಕಾಂಗಿತನದ ಭಾವನೆ 
ಉಂಟುಮಾಡಬಹುದು. ಈ ಭಾವನೆಗಳಗೆ ಕೋವಿಡ್‌-1೨ ಕುರಿತ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಸುದ್ದಿಗಳು. ಮನೆಯಲ್ಪ್ಲನ ಪರಿಸ್ಥಿತಿ, ನಿಯಮಿತವಾಗಿ ಸಾಮಾಜಕ 
ಮುಖಾಮುಜಣಯ ಕೊರತೆ ಇಲ್ಲವೇ ಆನ್‌ಲೈನ್‌ ತರಗತಿಗಳನ್ನು 
ನಿರ್ವಹಿಸುವಲ್ಲನ ಸಮಸ್ಯೆಗಳು ಕಾರಣವಿರ-ಬಹುದು. ಇವೆಲ್ಲವೂ 
ನೇರವಾಗಿ ಮಕ್ಷಳ ಮಾನಸಿಕ ಹಾಗು ಭಾವನಾತ್ಮಕ ಒಳತಿನ ಮೇಲೆ 
ಪರಿಣಾಮ ಜರುತ್ತವೆ. ಅವರಿಗೆ ಮಾನಸಿಕ ಅವಕಾಶ ಬೇಕು ಹಾಗು 
ಭಾವನಾತ್ಮಕ ಸಂಗತಿಗಳನ್ನು ಪರಿಹರಿಸಿಕೊಳ್ಳಲು ಹಿರಿಯರ 
ಬೆಂಬಲ ಬೇಕಾಗುತ್ತದೆ. 


ನೀವೇನು ಮಾಡಬಹುದು?: 


ಪೋಷಕರು ಮಕ್ಕಳೊಟ್ಟಗೆ ಅನುಭೂತಿ ಹೊಂದುವ ಅಗತ್ಯವಿದೆ 
ಮತ್ತು ಮಕ್ಕಳ ಮಾತನ್ನು ಕೇಳಬೇಕು. ಮಕ್ತಳು ತಮ್ಮ ಮಾತನ್ನು 
ರಚನಾತ್ಕಕವಾಗಿ ಅಭಿವ್ಯಕ್ತಿಸಲು ಅವಕಾಶ ನೀಡುವುದು ಅವರಿಗೆ 
ಒಳತು ಉಂಟುಮಾಡಲದೆ. ಮಕ್ಕಳು ತಮ್ಮ ಭಾವನೆಯನ್ನು 
ಅಂದರೆ-ಒಂಟತನ, ಬೇಸರ, ದುಗುಡ, ಆತಂಕ, ಭಯ- ಇವನ್ನು 
ಅಭಿವ್ಯಕ್ತಿಸಲು ಅನುವು ಮಾಡಿಕೊಡಬೇಕು. ಇನ್ನೊಂದು ಸರಳ 
ತಂತ್ರವೆಂದರೆ, ಮಕ್ಕಆಗೆ ಪ್ರೀತಿ ಮತ್ತು ಲಕ್ಷ್ಯ ನೀಡುವುದು. 
ಇದರಿಂದ ಅವರನ್ನು ಸುತ್ತುವರಿದಿರುವ ಆತಂಕವನ್ನು ನಿವಾರಣೆ 
ಮಾಡಬಹುದು. 


ಆನ್‌ಲೈನ್‌ ಶಿಕ್ಷಣ ನಡೆಯುತ್ತಿರುವಂತೆಯೇ. ಶಾಲೆಗಳು 
ಭಾವನಾತ್ಮಕ ಮತ್ತು ಮಾನಸಿಕ ಒಳತನ್ನು ಕಾಯ್ದುಕೊಳ್ಳಲು ಹೆಚ್ಚು 
ಸಮಯ ನೀಡಬೇಕು. ಶಾಲಾ ಪಠ್ಯಕ್ರಮದ ಭಾಗವಾಗಿ ಮಾನಸಿಕ 
ಆರೋಗ್ಯ ಜಾಗೃತಿ ಕುರಿತು ಚರ್ಚಿಸುವುದು ಶಾಲೆ ಮತ್ತು ಮಗುವಿನ 
ನಡುವೆ ಉತ್ತಮ, ನಂಬಲರ್ಹ ಸಂಬಂಧವನ್ನು ನಿರ್ಮಿಸುತ್ತದೆ. 


ಸಾಮಾನ್ಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು: 


ಒಂಟತನ: ಸಾಮಾಜಕ ಮುಖಾಮುಖ ಇಲ್ಲದೆ ಇರುವುದು ಅಥವಾ 
ಮುಖಾಮುಖಃ ಕಡಿಮೆ ಇರುವುದರಿಂದ, ಮಕ್ಷಳಲ್ಪ ಒಂಟತನದ 
ಭಾವನೆ ಹೆಚ್ಚುತ್ತದೆ. ದೂರವಾಣಿ ಇಲ್ಲವೇ ಅಂತರ್ಜಾಲದ ಮೂಲಕ 
ಸಂವಹನ ನಡೆಯುತ್ತದಾದರೂ, ಸಮವಯಸ್ಥರನ್ನು ದೈಹಿಕವಾಗಿ 
ಭೇಟ ಮಾಡಲು ಮತ್ತು ಮಾತುಕತೆ ನಡೆಸಲು ಸಾಧ್ಯವಾಗದೆ 
ಇರುವುದರಿಂದ, ಒಂಟತನ ಹು್ಟಕೊಳ್ಳುತ್ತದೆ. 


ಬೇಸರ: ಮಕ್ಕಳ ಪ್ರಗತಿಗೆ ನಿಗದಿತ ದಿನಚರಿ ಅಗತ್ಯವಿದ್ದರೂ. 
ಏಕತಾನತೆಯ ಜೀವನಶೈೇಅಂಂದ ಬೇಸರ ಪ್ರವೃತ್ತಿ ಹೆಚ್ಚುತ್ತದೆ. 
ಮಕ್ತಳು ಬೇಸರವಾದಾಗ ಸಾಮಾನ್ಯವಾಗಿ ಕ್ರಿಯಾಶೀಲತೆ 
ಬೆಳೆಸಿಕೊಳ್ಳುತ್ತಾರಾದರೂ, ಅದು ಆಲಸ್ಯಕ್ಸೂ ಕಾರಣವಾಗಬಹುದು. 


ಆತಂಕ: ತಮ್ಮ ಪ್ರತಿನಿತ್ಯದ ಪರಿಸರದಲ್ಲ ಸಂರಚನೆ ಇಲ್ಲದೆ 
ಇರುವುದು ಮಕ್ಷಳಲ್ಪ ಆತಂಕಕ್ಷೆ ಕಾರಣವಾಗುತ್ತದೆ. ಪಿಡುಗಿನ 
ಕುರಿತ ಸುದ್ದಿಗಳು ಸೃಷ್ಟಿಸಿದ ಆತಂಕ ಕೂಡ ಇದಕ್ಕೆ ಸೇರಿಕೊಳ್ಳುತ್ತದೆ. 
ನಿರಂತರ ನಕಾರಾತ್ಮಕ ಸುದ್ದಿಗಳು ಮನಸ್ಸಿನ ಮೇಲೆ, ಅದರಲ್ಲೂ 
ಇಂಥ ಮಾಹಿತಿಯನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದು 
ಗೊತ್ತಿಲ್ಲದ ಮಕ್ಕಳ ಮೇಲೆ ಪರಿಣಾಮ ಜೀರುತ್ತದೆ. 


ಭಯ: ಕೊರೊನಾ ವೈರಸ್‌ನಿಂದಾದ ಜೀವಹಾನಿ ವ್ಯಾಪಕವಾದುದು. 
ಎಲ್ಲರೂ ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುತ್ತೇವೆಂಬ ಭೀತಿಯಲ್ಲೇ 
ಬದುಕುತ್ತಿದ್ದಾರೆ. ಇಂಥ ಭಯ, ವಿಶೇಷವಾಗಿ ಮಕ್ಷಕಲ್ಲ. 
ಪಿಡುಗಿನಿಂದ ಹೆಚ್ಚು ಹಾನಿಗೀಡಾದವರು ಈಗಾಗಲೇ ಬೇರೆ 
ಖಾಯುಲೆಗಳ೦ದ ಬಳಲುತ್ತಿರುವ ಹಿರಿಯರು. ಅಂದರೆ, ಅಜ್ಞಿ-ತಾತ 


ಹಾಗು ತಮ್ಮ ಪೋಷಕರು ಕೂಡ ಈ ವರ್ಗಕ್ಕೆ ಸೇರಿರುವವರು 
ಎನ್ನುವುದನ್ನು ತಿಆದು ಮತ್ತಷ್ಟು ಅಭದ್ರತೆಯ ಭಾವವನ್ನು 
ಹುಟ್ಟುಹಾಕುತ್ತದೆ. 


ಕೊನೆಯ ಮಾತು: 


ಹಿರಿಯ ವಯಸ್ಥರಿಂದ ಬೆದರಿಸುವ / ಭಯಪಡಿಸುವ 
ಸಮಸ್ಯೆಗಳಂದ ಅಥವಾ ನೆರವಾಗುವ ಸಮವಯಸ್ಸರ ಕೊರತೆ- 
ಯುಂದಾಗಿ ಶಾಲೆ ಒಂದು ಅಹಿತಕರ ಅನುಭವ ಅಂದುಕೊಂಡಿರುವ 
ಮಕ್ಷಳಗೆ ಮನೆಯಲ್ಲರುವುದರಿಂದ ಸಾಂತ್ಸನ ಸಿಕ್ಕಿರುತ್ತದೆ 
ಎನ್ನುವುದನ್ನು ಇಲ್ಲ ಉಲ್ಲೇಖಸಬೇಕು. ಮನೆಯಲ್ಪ್ಲರುವುದು ಅವರಿಗೆ 


ಪ್ರಶಾಂತತೆ ಹಾಗು ಸುರಕ್ಷತೆಯ ಭಾವ ಮೂಡಿಸುತ್ತದೆ. 
ಮಗುವೊಂದಕ್ಕೆ ನೀವು ಕೊಡುತ್ತಿರುವ ಸಹಾಯಕ್ಕಿಂತ ಹೆಚ್ಚಿನ ನೆರವು 
ಬೇಕಿದೆ ಎಂದು ನಿಮಗೆ ಅನ್ನಿಸಿದಲ್ಲ ಅಪ್ಪಸಮಾಲೋಚಕ ಇಲ್ಲವೇ 
ಮನ-ಶಾಸ್ತ್ರಜ್ಞರ ನೆರವು ಪಡೆಯಲು ಉತ್ತೇಜಸಿ. ವೃತ್ತಿಪರ ತರಬೇತಿ 
ಪಡೆದ ಸಲಹೆಗಾರರ ಸಕಾರಾತೃಕ ಮಧ್ಯಸ್ಥಿಕೆಯಿಂದ ಇಂಥ ಕಠಿಣ 
ಸಮಯದಲ್ಲ ನಿಮ್ಮ ಮಗುವಿಗೆ ಬೇಕಾದ ಅಗತ್ಯ ನೆರವು 
ಸಿಗಬಹುದು. ಪೋಷಕರು ಹಾಗು ಶಿಕ್ಷಕರಾಗಿ ಧನಾತ್ಕಕ ಮಾನಸಿಕ 
ಆರೋಗ್ಯವನ್ನು ಉತ್ತೇಜನಿದಲ್ಲ ಮಗುವಿನ ಕಲಅಕೆ ಹಾಗು 
ಬೆಳವಣಿಗೆಗೆ ಅಗತ್ಯವಾದ ಸಮತೋಲತ ಮಾನಸಿಕ-ಸಾಮಾಜಕ 
ಪರಿಸರವನ್ನು ನಿರ್ಮಾಣ ಮಾಡಬಹುದು. 


ಶರೋನ್‌ ಸಿಟ್ಪ್ಲಯಾ ಬೆಂಗಳೂರು ಮೂಲದ ಮನೋಶಾಸ್ತಜ್ಞ ಆಪ್ರಸಲಹೆಗಾರರಾಗಿದ್ದಾರೆ. ಬೆಂಗಳೂರಿನ ಕ್ರೈಸ್ಟ್‌ 
ಯೂನಿವರ್ಸಿಟಯಿಂದ ಅಪ್ಪಸಲಹೆ ಮನೋಶಾಸ್ತದಲ್ಲ ಸ್ನಾತಕೋತ್ತರ ಪದವಿ ಪಡೆದಿರುವ ಅವರು, ಕಳೆದ ಹತ್ತು 
ವರ್ಷದಿಂದ ಸಲಹೆಗಾರರಾಗಿ, ಅದರಲ್ಲಯೂ ಮಕ್ಕಳಗೆ ಸಂಬಂಧಿಸಿದ ಆಪ್ರಸಲಹೆಗಾರರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 
ಸಂಗೀತ, ಗಾಯನ, ಛಾಯಾಚಿತ್ರ್ರಹಣ ಮತ್ತು ಕುಸುರಿಕಲೆಯಲ್ಲ ಆಸಕ್ತಿ ಹೊಂದಿದ್ದು, ಹೆಚ್ಚು ಸಮಯ ಮಕ್ಷಕೊಟ್ಟಗೆ 
ಕೆಲಸ ಮಾಡಲು ಇಚ್ಛಿಸುತ್ತಾರೆ. ಇಮೇಲ್‌: sharaonsudden gmail.com ಮೂಲಕ ಸಂಪಕಿೀಸಬಹುದಾಗಿದೆ. 


ಮಾಡಬೇಕು?, ಪುಟ- ೦3 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಲತಾ ಕೆ.ಸಿ 


ಶಿಕ್ಷಣ ಮತ್ತು ಕಅಕೆಯ ಸಮಸ್ಯೆಗಳನ್ನು ಹೇಗೆ ನಿವಾರಿಸಬೇಕು ಎಂಬುದರ ಬಗ್ಗೆ 
ಏನೇನೂ ಚರ್ಚೆ ನಡೆಯದಿರುವುದು ಅಥವಾ ರಾಷ್ಟ್ರ ಮಟ್ಟದ ಸಂವಾದ ನಡೆಯದೇ 
ಇರುವುದು ಅಷ್ಟೇ ಖೇದಕರ ವಿಚಾರ. ಈಗಾಗಲೇ ಶ್ರೀಮಂತರಾಗಿರುವವರಿಗೆ 
ಅಂತರ್ಜಾಲ ಶಿಕ್ಷಣವು ಹೆಚ್ಚು ಅನುಕೂಲಕಾರಿಯಾಗಿದ್ದು, ಬಡವರನ್ನು ತಮ್ಮ 
ಪಾಡನ್ನು ತಾವೇ ನೋಡಿಕೊಳ್ಳುವಂತಹ ಪರಿಸ್ಥಿತಿಗೆ ತಳ್ಳುತ್ತಿದೆ. ಅನೇಕ ಶಿಕ್ಷಕರು ಮತ್ತು 
ಶಿಕ್ಷಣಶಾಸ್ರಜ್ಞರು ಶಿಕ್ಷಣ ಎಂಬ ಹೆಸರಿನಲ್ಲ ಈ ನಿಷ್ಠಿಯ ಒಮ್ಮುಖ ಸಂಭಾಷಣೆಯ 
ಆನ್‌ಲೈನ್‌ ಶಿಕ್ಷಣವು, ಪರಿಣಾಮಕಾರಿಯಲ್ಲ (ಅಲ್ಲದೇ ಅದು ಅಪಾಯಕಾರಿ ಕೂಡ) 
ಎಂಬ ಎಚ್ಚರಿಕೆಯನ್ನು ನೀಡುತ್ತಿದ್ದರೂ ಸರ್ಕಾರಗಳು ಮತ್ತು ಹಲವಾರು ಬೆಂಬಅಗ 
ಕಾರ್ಪೊರೇಟ್‌ ಸಂಸ್ಥೆಗಳು ಕೋವಿಡ್‌ - 1೨ರ ದಿದ್ದಂಧನದ ಸನ್ನಿವೇಶದಲ್ಲ ಆನ್‌ಲೈನ್‌ 
ತರಗತಿ ನಡೆಸುವುದೇ ಏಕೈಕ ಪರಿಹಾರ ಮಾರ್ಗ ಎಂದು ಹೇಳುತ್ತಲೇ ಇದ್ದಾರೆ. 


- ವಿಮಲಾ ರಾಮಚಂದ್ರನ್‌, ಶಾಲೆಗಳ ಪುನರಾರಂಭದ ಸಿದ್ಧತೆಗಾಗಿ ಏನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


107 


